ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 3೦ನೇ ಮಾರ್ಚ್‌, ೨೦15 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


4. ವಿತ್ತೀಯ ಕಾರ್ಯಕಲಾಪಗಳು 


2೦15-16ನೇ ಸಾಲಅನ ಆಯವ್ಯಯ ಅಂದಾಜುಗಳ ಮೇಲೆ ನಡೆದ ಸಾಮಾನ್ಯ 


ಚರ್ಚೆಗೆ ಸರ್ಕಾರದ ಉತ್ತರ. 
| 2. ಪ್ರಶ್ನೋತ್ತರ | 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಇಪ್ಪತ್ತನೇ ಪಟ್ಟ 


ಆ) ಅ೩ತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಇಪ್ಪತ್ತನೇ ಪಟ್ಟ 


3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಹಾಗೂ 
ನಾಲ್ಕನೇ ಪಟ್ಟಗಳ ರೀತ್ಯಾ) 


ಕ 4. ವರದಿಗಳನ್ಕೊಪ್ಪಿಸುವುದು | 


. ಶ್ರೀ ಕೆ.ಬ.ಕೋಳಆವಾಡ್‌, (ಅಧ್ಯಕ್ಷರು. ಹಕ್ಕುಬಾಧ್ಯತಾ ಸಮಿತಿ) ಅವರು ಹದಿನಾಲ್ಕನೇ 
ವಿಧಾನಸಭೆಯ ಹಕ್ಕುಬಾಧ್ಯತಾ ಸಮಿತಿಯ ನಾಲ್ಕನೇ ಹಾಗೂ ಐದನೇ 
ವರದಿಗಳನ್ನೊಹ್ಟಿಸುವುದು. 


ಶ್ರೀ ತಪ್ಲೀರ್‌ ಸೇಠ್‌ (ಅಧ್ಯಕ್ಷರು. ಹಿ೦ದುಳದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ 
ಸಮಿತಿ) ಅವರು ಹದಿನಾಲ್ಕನೇ ವಿಧಾನಸಭೆಯ ವಿಧಾನಮಂಡಲದ ಹಿ೦ದುಳದ ವರ್ಗಗಳ 
ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಎರಡನೇ ವರದಿಯನ್ನು ಒಪ್ಪಿಸುವುದು. 


ಶ್ರೀ ಪಿ.ಎಂ. ನರೇ೦ದ್ರಸ್ವಾಮಿ (ಅಧ್ಯಕ್ಷರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ 
ಪಂಗಡಗಳ ಕಲ್ಯಾಣ ಸಮಿತಿ) ಅವರು ಹದಿನಾಲ್ಕನೇ ವಿಧಾನಸಭೆಯ ವಿಧಾನಮಂಡಲದ 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಮೂರನೇ 
ವರದಿಯನ್ನು ಒಪ್ಪಿಸುವುದು. 


ಪು.ತಿ.ನೊಂ,. 


| 5. ಶಾಸನ ರಚನೆ | 


ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ (ಸೌಲಭ್ಯ ಮತ್ತು ನಿಯಂತ್ರಣ) ವಿಧೇಯಕ, 2೦15 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು 


ಅ) 2೦1೮ನೇ ಸಾಅನ ಪ್ರವಾಸೋದ್ಯಮ ವ್ಯಾಪಾರ (ಸೌಲಭ್ಯ ಮತ್ತು ನಿಯಂತ್ರಣ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣಿ ನಿಯಂತ್ರಣ) 
(ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ)(ತಿದ್ದುಪಡಿ)ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು (ಕರ್ನಾಟಕ ತಿದ್ದುಪಡಿ) 
ವಿಧೇಯಕ, 2೦15 


ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦15ನೇ ಸಾಅನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು (ಕರ್ನಾಟಕ 
ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(1೪) ಕನ್ನಡ ಭಾಷಾ ಕಅಕೆ ವಿಧೇಯಕ, 2೦15 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦1೮ನೇ ಸಾಅನ ಕನ್ನಡ ಭಾಷಾ ಕಲಕೆ ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ,. 


1 
ಟು 
1 


6. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ಗ್ರಾಮಪ೦ಚಾಯತಿಗಳಲ್ಲ 
ಪೂರ್ವಾನುಮೋದನೆಯಲ್ಲದೆ ಕಾರ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಸೇವೆಯನ್ನು 
ಅನುಮೋದನೆಗೆ ಒಳಪ ಡಿಸುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯದ್ಧ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಆರ್‌.ಅಲಗೂರು(ರಾಜು) ಅವರು ವಿಜಯಪುರ ಜಲ್ಲೆಯ ವ್ಯಾಪ್ತಿಯಲ್ಲಿ 
ವಿಪಲವಾದ ಕೊಳವೆ ಬಾವಿಗಳಗೆ ಹಣ ಬಡುಗಡೆಗೊಳಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಶಾರದಾ ಪೂರ್ಯ ನಾಯ್ಕ್‌ ಅವರು ಶಿವಮೊಗ್ಗ ತಾಲ್ಲೂಕು ಹೊಳಲೂರು ಹೋಬಳ 
ಬೆಳಲಕಟ್ಟೆ ಗ್ರಾಮದ ಸರ್ವೆ ಸಕಕ 151ರಲ್ಲಿ ೨೦೦ಎಕರೆ ಗೋಮಾಳ ಜಮೀನನ್ನು 
ರೈತರು pe ಮಾಡುತ್ತಿದ್ದು ಆ ಜಮೀನನ್ನು ಸಿ.ಆರ್‌.ಪಿ. ಎಫ್‌ ಚಚಾರ 
ಸ್ಥಾಪಿಸಲು ಮಂಜೂರಾತಿ ನೀಡಿರುವುದರಿಂದ RE ಹಿಡುವಜ ಚೀಲ 
ನೀಡದಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಎಸ್‌. ಶಿವಶಂಕರ ಅವರು ದಾವಣಗೆರೆ ಜಲ್ಲೆ ಹರಿಹರ ನಗರದಲ್ಲ 
ನಿರ್ಮಿಸುತ್ತಿರುವ. ಠಈಜು ಕೊಳ ಕಾಮಗಾರಿಯು ಅನುದಾನದ ಕೊರತೆಯಿಂದ 
ಸ್ಥಗಿತಗೊಂಡಿದ್ದು ಕೂಡಲೇ ಅನುದಾನವನ್ನು ಬಡುಗಡೆ ಮಾಡುವ ಹಾಗೂ ತಾಲ್ಲೂಕು 
ಮತ್ತು ಜಲ್ಲಾ ಕ್ರೀಡಾಂಗಣ ಸಮಿತಿಯನ್ನು ನ ರಚಿಸುವ ಬಗ್ಗೆ ಮಾನ್ಯ ಯುವ 
ಸಬಅಕರಣ ಮತ್ತು ಕ್ರೀಡಾ ಹಾಗೂ ರಿ ರಾಜ್ಯ "ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ರಾಮನಗರ ತಾಲ್ಲೂಕು ಕೂಟಗಲ್‌ ಹೋಬ, 
ಜಾಲಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಗೆ ಹೆಚ್ಚುವರಿ ಕೊಠಡಿಗಳ 
ನಿರ್ಮಾಣಕ್ಕೆ ಅನುದಾನ ಜಡುಗಡೆಯಾಗಿದ್ದರೂ ಕಾಮಗಾರಿ ಪೂರ್ಣಗೊಳ್ಳದಿರುವ 
ಬಗ್ಗೆ ಮಾನ್ಯ ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ "ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜೆ.ಆರ್‌.ಲೋಬೋ ಅವರು ದಕ್ಷಿಣ ಕನ್ನಡ ಜಲ್ಲೆಯ ಬಂಟ್ವಾಳ ತಾಲ್ಲೂಕಿನ 
ಪುಣಚ ಗ್ರಾಮದಲ್ಲ ಶ್ರೀಮತಿ ಜಾ ಸ್ವಾಧೀನದ ಕಟ್ಟಡದಲ್ಲ 
ಎ೦.ಎಸ್‌.ಐ.ಎಲ್‌ ಸ೦ಸ್ಥೆಯು ಮದ್ಯದ೦ಗಡಿಯನ್ನು ನಡೆಸಲು ನೀಡಿರುವ 
ಅನುಮತಿಯನ್ನು ರದ್ದುಪ ಸಡಿಸುವ ಬಗ್ಗೆ ಮಾನ್ಯ ಅಬಕಾರಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀಮತಿ ಶಾರದಾ ಮೋಹನ ಶೆಟ್ಟ ಅವರು ಕುಮಟಾ- ಹೊನ್ನಾವರ ವಿಧಾನಸಭಾ 
ಕ್ಷೇತ್ರಕ್ಕೆ ಕನಿಷ್ಠ ಚಕ್ರ ಶುದ್ಧ ಬಡಿಯುವ ನೀರಿನ ಘಟಕ ಸ್ಥಾಪಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವ ದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


13. 


೫. 8 


. ಶ್ರೀ ಪಿಟ. ರವಿ ಅವರು ಚಿಕ್ಕಮಗಳೂರು ಜಲ್ಲಾ ವ್ಯಾಪ್ತಿಯ ಆಹಾರ ಇಲಾಖೆಯ 


ಅಧಿಕಾರಿಗಳು ೭೦14ರ ಸಪ್ಟೆಂಐರ್‌ ಮತ್ತು ಅಕ್ಟೋಬರ್‌ ಮಾಹೆಯಲ್ಲಿ ಎಪಿಎಲ್‌ 
ಕಾರ್ಡುದಾರರ ಪಡಿತರ ವಿತರಣೆಯಲ್ಲ ಅವ್ಯವಹಾರ ನಡೆಸಿದ್ದರೂ ಯಾವುದೇ ಕ್ರಮ 
ಕೈಗೊಳ್ಳದಿರುವ ಬಗ್ದೆ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಂಜಯ ಬ.ಪಾಟೀಲ್‌ ಅವರು ಗೃಹ ಇಲಾಖೆಯಿಂದ ಸಬ್‌ ಇನ್‌ಸೆ ಸ್ಪೆಕ್ಟರ್‌ 


ಹುದ್ದೆಯಲ್ಲ 1ಏವರ್ಷಗಳ ಸೇವೆ ಸಲ್ಲಸಿದ್ದರೂ ಮುಂಬಡ್ಡಿಯನ್ನು ನೀಡದಿರುವ. ಬಗೆ 
ಮಾನ್ಯ ಗ್ಯ ಹ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಎಸ್‌. ಸುರೇಶ್‌ ಕುಮಾರ್‌ ಅವರು ರಾಜ್ಯದಲ್ಲಿ ಸಂಚರಿಸುತ್ತಿರುವ ಹಲವಾರು 


ಖಾಸಗಿ ವಾಹನಗಳ ನೋಂದಣಿ ಸ೦ಖ್ಯೆಯ ಬೋರ್ಡ್‌ಗಳ ಮೇಲೆ ಕಾನೂನು 
ಬಾಹಿರವಾಗಿ ವಿವಿಧ ಸಂಸ್ಥೆಗಳ ಹೆಸರುಗಳನ್ನು ಬರೆಸಿಕೊಂಡಿರುವ ಬಗ್ಗೆ ಮಾನ್ಯ 
ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಆರ್‌. ರಮೇಶ ಕುಮಾರ್‌ ಅವರು 2೦14ರಲ್ಲ ಸಿವಿಲ್‌ ಪಿ.ಎಸ್‌.ಐ ಹುದ್ದೆಯ 


ನೇಮಕಾತಿಯಲ್ಲ ನೀಡಲಾಗಿದ್ದ ವಯೋಮಿತಿ ವಿನಾಯಿತಿಯನ್ನು ಕ 16ನೇ 
ಸಾಲಗೆ ಮುಂದುವರೆಸದಿರುವುದರಿಂದ ಉಂಬಾಗಿರುವ ತಾರತಮ್ಯದ ಬಗ್ಗೆ ಮಾನ್ಯ 
ಗೃಹ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಎಂ.ಪಿ ಹಿ.ಅಪ್ಪಚ್ಚು (ರಂಜನ್‌) ಅವರು ಅನಧಿಕೃತ ಸಾಗುವಳ ಸಕ್ರಮೀಕರಣ ಕೋರಿ 


ನಮೂನೆ 5೦ರಡಿ ಅರ್ಜ ಸಲ್ಲಸಲು ಕಾಫಿ ಬೆಳೆಗಾರರಿಗೆ ಅವಕಾಶ ನೀಡುವಂತೆ 
ಮತ್ತು ಈಗಾಗಲೇ ಮಂಜೂರಾತಿ ನೀಡಿರುವ ಅರ್ಜಗಳನ್ನು ಮಾನ್ಯ ಮಾಡಿ ಆದೇಶ 
ಹೊರಡಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ತ 


ಶ್ರೀ ಕೆ.ಎಂ.ತಿಮ್ಮ ರಾಯಪ್ಪ ಅವರು ಪಾವಗಡ-ದೇವಲಕೆರೆ ರಸ್ತೆಯ ಚಿನ್ನಮ್ಮಹಳ್ಳ 
ಬಾವಿಯಿಂದ ಸಿ.ಆರ್‌.ಪ ಪಾಳ್ಯಕ್ಷೆ ಹಾದು ಹೋಗುವ ರಸ್ತೆ .! 
ಕೋಣನಕುರಿಕೆಯಿಂದ ದೇವರಬೆಟ್ಟಕ್ಕೆ ಹೋಗುವ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳು 
ಪೂರ್ಣಗೊಳ್ಳದೆ ಸಾರ್ವಜನಿಕರಿಗೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


-ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ಲಿಗೆ 


ಬರುವ ಬೆಂಗಳೂರು ಉತ್ತರ ತಾಲ್ಲೂಕು ಕಸಬ ಜೂ ಗೆದ್ದಲಹಳ್ಳಿ ಗ್ರಾಮದ ಸರ್ವೆ 
ನಂ. 41 ರಲ್ಲ 1 ಎಕರೆ 2೦ ಗೂಟಿ ಸರ್ಕಾರಿ ಜಾಗವನ್ನು ಹಂಚಿಕೆ ಮೂಡಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಅ.ಎನ್‌.ವಿಜಯಕುಮಾರ್‌ ಅವರು ಶಾಸ ಸಕರ ಕ್ಷೇತ್ರಾಭವೃದ್ಧಿ ನಿಧಿಗೆ ನೀಡುತ್ತಿರುವ 


ಅನುದಾನದಲ್ಲಿ ಸೋಲಾರ ಮತ್ತು ಸಿ.ಸಿ.ಟಿ.ವಿ ಅಳವಡಿಕೆಗೆ ಸ ಬಕ್ರ ನೀಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಷು.ತಿ.ನೋ,. 


ಜತ 


16. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು ಹೆಚ್‌.ಡಿ.ರೇವಣ್ಣ ಅವರುಗಳು 
2೦೦7ರಿಂದ ಕಾರ್ಯನಿರ್ವಹಿಸುತ್ತಿದ್ದ ರಾತಿ ಯೋಗಿ ವಿಶೇಷ ವಿಭಾಗದ 
ಕಛೇರಿಯನ್ನು ಹಾಸನದಲ್ಲಯೇ ಮುಂದುವರೆಸುವ ಬಗ್ಗೆ ಮಾನ್ಯ 
ES ee ಸಚಿವರ ಗಮನ ಸೆಳೆಯುವುದು. 


17. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ. ಕೆ.ಎಂ.ಶಿವಆಂಗೇಗೌಡ, ಹೆಚ್‌.ಎಸ್‌. ಪ್ರಕಾಶ್‌, 
ವೈ. ಎಸ್‌.ವಿ.ದತ್ತ, ಲಕ್ಷ ಕೌ ಸಂಗಪ್ಪ ಸವದಿ. ಎ೦.ರಾಜಣ್ಣ ಹಾಗೂ ಇತರರು ಕ್ಷೀರಭಾಗ್ಯ 
ಯೋಜನೆಯಡಿಯಲ್ಲ್‌ ಮಕ್ಕಳಗೆ ಪ್ರತಿವಾರ ಮೂರು ದಿನ ಹಾಲನ್ನು ನೀಡುವ ಬದಲು 
ಐದು ದಿನ ಹಾಲನ್ನು ವಿತರಿಸುವ ಹಾಗೂ ಒಕ್ಕೂಟಗಳಗೆ ರೈತರ ಹಾಲನ ಜಲ್ಲುಗಳ 
ಪಾವತಿಗಾಗಿ ಬಡ್ಡಿರಹಿತ ಸಾಲವನ್ನು ಸೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


7. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ವ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಟ.ವೆಂಕಟರಮಣಯ್ಯ, ಡಾ| ಕೆ.ಶ್ರೀನಿವಾಸ ಮೂರ್ತಿ ಮತ್ತು ಪಿ.ಆರ್‌. 
ಸುಧಾಕರ್‌ ಲಾಲ್‌ ಅವರುಗಳು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯಲ್ಲ 
ಶೇಖರಣೆಯಾಗುವ ಘ ಘನತ್ಯಾಜ್ಯ ಕಸವನ್ನು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಕ್ಕರೆ ಗೊಲ್ಲಹಳ್ಳಿ 
ಗ್ರಾಮ ಪಂಚಾಯತಿಯ ಗುಂಡ್ಲುಹಳ್ಳಿ ಗ್ರಾಮದ, ಟಿರ್ರಾಫಾರ್ಮ್‌ ಕಸ ಸಂಸ್ಥರಣ ಘಟಕವು 
ವೈಜ್ಞಾನಿಕವಾಗಿ ಕಸವನ್ನು ಸಂಸ್ಕರಣೆ "ಮಾಡದೆ ಪರಿಸ ರ ಮಾಲನ್ಯ ಉಂಟಾಗುತ್ತಿರುವುದರಿ೦ದ 
ಬೆರ್ರಾ ಫಾರ್ಮ್‌ ಮತ್ತು ಎಂ.ಎಸ್‌.ಜ.ಪಿ. ಘಟಕದ ಕಾರ್ಯ ಸ್ಥಗಿತಗೊಳಸುವ ಬಗ್ಗೆ ಚರ್ಚೆ. 


2. ಕ್ರೀ ಕೆ.ಎಸ್‌ “ಪುಟ್ಟಣ್ಣಯ್ಯ ಅವರು ಸರ್ಕಾರವು ಉತ್ತರ ಕರ್ನಾಟಕದ ಕಣ್ಣಗೆ ಎಕ್ಸ್‌ ಫೀಲ್ಡ್‌, 
ದಕ್ಷಿಣ ಕರ್ನಾಟಕದ ಕಜ್ಜಗೆ ಎಕ್‌ ಗೇಟ್‌ ಬೆಲೆ ೨5೦೦ರೂ ಗಳನ್ನು ನಿಗದಿ ಮಾಡಿದ್ದರೂ 
ಇತ್ತೀಚಿನ ದಿನಗಳಲ್ಲ ಸಕ್ಕರೆ ಬೆಲೆಯು ಕುಸಿದಿದ್ದು, ಸಕ್ಕರೆ ಉತ್ಪಾದನೆ ಬೆಲೆಗಿಂತ ಕಡಿಮೆ 


ಬೆಲೆಗೆ ಸಕ್ಕರೆ ಮಾರಾಟವಾಗುತ್ತಿರುವುದರಿಲದ oud ಆತಂಕದ ಪರಿಸ್ಥಿತಿಯ 
ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಸಿ.ಎನ್‌.ಬಾಲಕೃಷ್ಣ ಹ್ಹ, ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು 
ಹೆಚ್‌.ಎಸ್‌ “ಪ್ರಕಾಶ್‌ ಅವರುಗಳು ಶ್ರವಣದಳಗೊಳ ವಿಧಾನಸಭಾ ಕ್ಷೇತ್ರದ ಚಿನ ರಾಯಪಟ್ಟಣ 
ತಾಲ್ಲೂಕಿನ ಕಲ್ಲೇಸೋಮನಹಳ್ಳಿ ಏತನೀರಾವರಿ ಯೋಜನೆಯಿಂದ : ಮತ್ತು ಚ ಸಿರಾಯಪಟ್ಟಣ 
ಅಮಾನಿಕೆರೆಯಂದ ಕುಡಿಯುವ ನೀರಿನ ಲಭ್ಯತೆಗಾಗಿ ತಾಲ್ಲೂಕಿನ ನುಗ್ಗೇಹಳ್ಳಿ ಹೋಬಳ 
ಮತ್ತು ಹಿರೀಸಾವೆ ಹೋಖಳಯ ತೋಟ ಹಾಗೂ ೦5 ಕೆರೆಗಳಗೆ ನೀರು ತರು 
ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಚರ್ಚೆ. 


ಪು.ತಿ.ನೊಂ,. 


4. ಶ್ರೀಯುತರುಗಳಾದ ಜ.ಟ.ದೇವೇಗೌಡ, ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಸ್‌. ಪುಟ್ಟಣ್ಣಯ್ಯ, 
ಎಸ್‌. ಚಲುವರಾಯ ಸ್ವಾಮಿ, ಸಾ.ರಾ.ಮಹೇಶ್‌ ಹಾಗೂ ಇತರರು ಮೈಸೂರಿನಲ್ಗರುವ 
ಮೆ:ಫಾಲ್ಕನ್‌ ಟೈರ್ಸ್‌ ಕಾರ್ಬಾನೆಯ ಆಡಳತ ಮಂಡಳಯವರ ನಿರ್ಲಕ್ಷ್ಯದಿ೦ದಾಗಿ 
ಕಾರ್ಯಾನೆಯು ಮುಚ್ಚುವ ಸ್ಥಿತಿಗೆ ಬಂದಿದ್ದು ಸುಮಾರು 2೦೦೦ ಕುಟುಂಬಗಳ ಜೀವನ 
ನಿರ್ವಹಣಿಗೆ ತೊಂದರೆಯಾಗುತ್ತಿರುವುದರಿಂದ ಅವರುಗಳಗೆ ವೇತನ ಬಡುಗಡೆ ಹಾಗೂ 


ಕಾರ್ಬಾನೆಯನ್ನು ಸುಸ್ಥಿತಿಗೆ ಕೊಂಡೊಯ್ಯುವ ಬಗ್ಗೆ ಚರ್ಚೆ. 


೮. ಶ್ರೀ ಎಸ್‌.ಆರ್‌. ವಿಶ್ವನಾಥ ಅವರು ಬೆಂಗಳೂರು ಉತ್ತರ ತಾಲ್ಲೂಕು ಯಲಹಂಕ ಕ್ಷೇತ್ರ. 
ಬೆ೦ಗಳೂರು ನಗರ ಜಲ್ಲೆ ಮತ್ತು ಇತರೆ ಭಾಗಗಳಲ್ಲ ಹಸಿರುಪಟ್ಟ ವಲಯ ಮತ್ತು ಕೃಷಿ 
ಭೂಮಿಗಳಲ್ಲ ಅಕ್ರಮವಾಗಿ ಬಡಾವಣೆಗಳನ್ನು ಭೂ ಅಭವೃದ್ದಿದಾರರು ನಿರ್ಮಿಸಿ ಅದಕ್ಕೆ ನಕಅ 
ಕಂದಾಯ ದಾಖಲೆಗಳನ್ನು ಸೃಷ್ಟಿ ಮಾಡಿ ಉಪ ನೋಂದಣಾಧಿಕಾರಿಗಳು ಅಕ್ರಮವಾಗಿ 
ನಿವೇಶನಗಳನ್ನು ನೋಂದಣಿ ಮಾಡುತ್ತಿರುವ ಬಗ್ಗೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾಯ5ಕದರ್ಶಿ 


Rai N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


